


ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೪೯ ಬೆಂಗಳೂರು, ಗುರುವಾರ, ಮಾರ್ಚ್‌ ೨೦, ೨೦೧೪ (ಫಾಲ್ಗುಣ ೨೯, ಶಕ ವರ್ಷ ೧೯೩೫) ಸಂಚಿಕೆ ೧೨ 
Volume 149 Bangalore, Thursday, March 20, 2014 ( Phalguna 29, Shaka Varsha 1935) Issue 12 
ಭಾಗ ೬ 


ಬೆಂಗಳೂರು ವಿಭಾಗಕ್ಕೆ ಮತ್ತು ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, 
ಕೋಲಾರ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಮತ್ತು ಶಿವಮೊಗ್ಗ ಜಿಲ್ಲೆಗಳಿಗೆ 
ಸ್ಥಳೀಯವಾಗಿ ಅನ್ವಯವಾಗುವ ಅಧಿಸೂಚನೆಗಳು ಮತ್ತು ಆದೇಶಗಳು 


ವಸತಿ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ವಇ 114 ಕೊಮಂ೦ಂಇ 2013, ಬೆಂಗಳೂರು ದಿನಾಂಕ 30-12-2013 


ಈ ಕೆಳಕಂಡ ಷೆಡ್ಯೂಲ್‌ನಲ್ಲಿ ನಮೂದಿಸಿರುವ ಹಾಸನ ಜಿಲ್ಲೆ ಅರಸೀಕೆರೆ ಪಟ್ಟಣದ ಇಂದಿರಾ ನಗರ ಕೊಳಚೆ ಪ್ರದೇಶವನ್ನು ಜಿಲ್ಲಾಧಿಕಾರಿಗಳು, 
ಹಾಸನ ಜಿಲ್ಲೆ, ಹಾಸನ ರವರು ತಮ್ಮ ಅಧಿಸೂಚನೆ ಸಂಖ್ಯೆ : ಮುನಿಸಿ(1) ಸಿಆರ್‌ 172/2000-01 ದಿನಾ೦ಕ 24-03-2001 ರಲ್ಲಿ ಕರ್ನಾಟಕ ಕೊಳಚೆ 
ಪ್ರದೇಶಗಳ (ಅಭಿವೃದ್ಧಿ ಮತ್ತು ನಿರ್ಮೂಲನೆ) ಅಧಿನಿಯಮ 1973 ಕಲಂ 3ರನ್ವಯ ಕೊಳಚೆ ಪ್ರದೇಶವೆಂದು ಘೋಷಿಸಿರುತ್ತಾರೆ. 

ಸದರಿ ಪ್ರದೇಶವನ್ನು ಅಭಿವೃದ್ಧಿಗೊಳಿಸಿ ಅಲ್ಲಿ ವಾಸಿಸುವ ಕೊಳಚೆ ನಿವಾಸಿಗಳಿಗೆ ಪುನರ್ವಸತಿ ಕಲ್ಪಿಸಲು ಸರ್ಕಾರವು ಉದ್ದೇಶಿಸಿದ್ದು, ಅದಕ್ಕಾಗಿ 
ಸದರಿ ಪ್ರದೇಶವನ್ನು ಕರ್ನಾಟಕ ಕೊಳಚೆ ಪ್ರದೇಶಗಳ (ಅಭಿವೃದ್ಧಿ ಮತ್ತು ನಿರ್ಮೂಲನೆ) ಅಧಿನಿಯಮ 1973 ಕಲಂ 17ರಂತೆ ಭೂ 
ಸ್ವಾಧೀನಪಡಿಸಿಕೊಳ್ಳುವುದು ಅವಶ್ಯಕವಾಗಿದೆಯೆಂದು ಸರ್ಕಾರವು ಮನಗಂಡಿದೆ. ಆದ್ದರಿಂದ ಸಂಬಂಧಿಸಿದವರಿಗೆ/ಸಾರ್ವಜನಿಕರಿಗೆ ಸೂಚನೆಯನ್ನು ನೀಡಿ 
ಸದರಿ ಪ್ರದೇಶದ ಬಗ್ಗೆ ಆಸಕ್ತಿಯುಳ್ಳವರು ಭೂ ಸ್ವಾಧೀನ ಮಾಡಬಾರದೆಂಬುದಕ್ಕೆ ಕಾರಣ, ಆಕ್ಷೇಪಣೆ, ಸಲಹೆ ಮತ್ತು ಮನವಿಗಳಿದ್ದಲ್ಲಿ, ಈ ಅಧಿಸೂಚನೆ 
ಪ್ರಕಟವಾದ 15 ದಿನಗಳೊಳಗಾಗಿ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು, ವಸತಿ ಇಲಾಖೆ, ಕರ್ನಾಟಕ ಸರ್ಕಾರದ ಸಚಿವಾಲಯ, ವಿಕಾಸಸೌಧ, 
ಬೆಂಗಳೂರು-01. ಇವರಿಗೆ ಸಲ್ಲಿಸಬಹುದು. 











ಷೆಡ್ಯೂಲ್‌ 
ಕಮ ಮುನಿಸಿಪಲ್‌ ಎ.ಆರ್‌.ಎಂ. 
ಗ ಕೊಳಚೆ ಪ್ರದೇಶದ ಹೆಸರು ವಿಸ್ತೀರ್ಣ ಖಾತೆದಾರರ ಹೆಸರು 
ಸಂಖ್ಯೆ ಹಳೇ ನಂ. ಹೊಸ ನಂ. 
01 ಅರಸೀಕೆರೆ ಪಟ್ಟಣದ ಆರ್‌.ಎಂ.ಸಿ. 1462 4009 ಒಟ್ಟು ವಿಸ್ತೀರ್ಣ ಶ್ರೀಮತಿ ಸರಳಾ 
ದ್‌ 9 
(ಇಂದಿರಾ ನಗರ ಕೊಳಚೆ ಪ್ರದೇಶ) 11] 4011 ಇದರಲ್ಲಿ 41 ಸಿ.ಎ. ನಾಗರಾಜ್‌ ಶೆಟ್ಟ 
ನಿವೇಶನಗಳು 
1480 4027 ಮತ್ತು ರಸ್ತೆ ಹಾಗೂ 
1481 4028 NSLS ಜಾಗ 
ಎ 
1482 4029 ಸೇರಿರುತ್ತದೆ 
1383 4030 
1484 4031 
1485 4032 


























(೩೨೯) 






































೩೩೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೦, ೨೦೧೪ ಭಾಗ ೬ 
ಕಮ ಮುನಿಸಿಪಲ್‌ ಎ.ಆರ್‌.ಎಂ. 
ವ ಕೊಳಚೆ ಪ್ರದೇಶದ ಹೆಸರು ವಿಸ್ತೀರ್ಣ ಖಾತೆದಾರರ ಹೆಸರು 
ಸಂಖ್ಯೆ ಹಳೇ ನಂ. ಹೊಸ ನಂ. 
1486 4033 
1488 4035 
1489 4036 
1490 4037 
1491 4038 
1492 4039 
1506 4053 
1509 4056 
1510 4057 
02 ಅರಸೀಕೆರೆ ಟೌನ್‌ ಮುನಿಸಿಪಲ್‌ 1517 4064 ಒಟ್ಟು ವಿಸ್ತೀರ್ಣ ಬಿ.ಪಿ. ಸಿದ್ದ ರಾಮಪ್ಪ 
ವ್ಯಾಪ್ತಿಯ ಆರ್‌.ಎಂ.ಸಿ. ಯಾರ್ಡಿನ 1529 4076 2.29 ಎಕರೆ ಇದ್ದು | ಬಿನ್‌ ಪಾರಪ್ಪ 
ದಕ್ಷಿಣ ಭಾಗದ (ಇಂದಿರಾ ನಗರ ಇದರಲ್ಲಿ 41 
ಕೊಳಚೆ ಪ್ರದೇಶ) ನಿವೇಶನಗಳು 
ಮತ್ತು ರಸ್ತೆ ಹಾಗೂ 
ಕಾಯ್ದಿರಿಸಿದ ಜಾಗ 
ಸೇರಿರುತ್ತದೆ 
03 ದ್ಯ್ಯಾರ 1512 4059 ರ್ಯ ಎ. ಸುರೇಶ್‌ ಚಂದ್‌ 
1513 4060 ಬಿನ್‌ ಅನ್ನರಾಜ್‌ ಜೈನ್‌ 
1514 4061 
1531 4078 
1532 4079 
4 ರ್ಯ 1490 4046 ರ್ಯಾ ದಾದಾ ಅಬೂಸೇಠ್‌ 
1500 4047 
1501 4048 
5 ದ್ವಾರ 1502 4049 ದ್ಯ ಬಿ.ಎನ್‌. ಬಷೀರ್‌ 
ಅಹಮದ್‌ 
6 —ಾ್‌ 1493 4040 ದ್ವಾರ ರಾಮಯ್ಯ ಅಡಿಗೆಹಳ್ಳಿ 
1494 4041 
1495 4012 
1496 4043 
1497 4044 
1498 4045 
7 ದ್ವಾರ 1503 4050 ದ್ವಾರ ಕೆ.ಸಿ. ಗಂಗಮ್ಮ 
ಗುಂಡಪ್ಪ 
$ ರ್ವ್ಯಾರ 1504 4051 ರ್ವ್ಯಾರ ಬಸವರಾಜಪ್ಪ 
ಮುರುಂಡಿ 
9 ರ್ವ್ಯಾರ 1505 4052 ತ್ಯಾ ಪನ್ನಾಲಾಲ್‌ ಕೇಸರಿ 
1515 4062 ಮೆಲ್‌ ರಾಣಿಬೆನ್ನೂರು 
1516 4063 
1530 4077 


























ಭಾಗ ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೦, ೨೦೧೪ ೩೩೧ 





ಚೆಕ್ಕುಬಂದಿ 
ಪೂರ್ವ : ಗರುಡನಗರ ರಸ್ತೆ ಮತ್ತು ಕಟ್ಟಡಗಳು 
ಪಶ್ಚಿಮ : ಖಾಸಗಿಯವರ ನಿವೇಶನ 
ಉತ್ತರಕ್ಕೆ : ಎಪಿಎಂಸಿ ಆವರಣದ ಕಾಂಪೌಂಡು 
ದಕ್ಷಿಣಕ್ಕೆ : ಖಾಸಗಿ ನಿವೇಶನಗಳು 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಬಿ. ಶಂಕರಪ್ಪ, 
PR. 46 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ವಸತಿ ಇಲಾಖೆ (ವಸತಿ-2) 
ಸಾಲಿಗ್ರಾಮ ಪಟ್ಟಣ ಪಂಚಾಯತ್‌ ಕಾರ್ಯಾಲಯ, 
ಸಾಲಿಗ್ರಾಮ, ಉಡುಪಿ ಜಿಲ್ಲೆ, 
ಪರಿಷ್ಕತ ದರದ ಕರಡು ಅಧಿಸೂಚನೆ 
ಕ್ರಸಂ. ಸಾಪಪಂ/ಕಿಆನೀ/ಉಪ/ಪರಿಷ್ಕರಣೆ/ಸಿಆರ್‌-8/2013-14, ದಿನಾಂಕ 27-01-2014 


ಸಾಲಿಗ್ರಾಮ ಪಟ್ಟಣ ಪಂಚಾಯತ್‌ ವ್ಯಾಪ್ತಿಯಲ್ಲಿರುವ ಕಟ್ಟಡ ಪರವಾನಿಗೆಯ ಶುಲ್ಕವನ್ನು 1964ನೇ ಕರ್ನಾಟಕ ಪುರಸಭೆ ಕಾಯಿದೆ 1964ರ 
ಸೆಕ್ಷನ್‌ 324 ರಲ್ಲಿ ಪ್ರದತ್ತವಾದ ಅಧಿಕಾರದಂತೆ ಪಟ್ಟಣ ಪಂಚಾಯತ್‌ ನಿರ್ಣಯ ಸಂಖ್ಯೆ 101/13-14 ದಿನಾಂಕ 08-01-2014 ರಂತೆ ಈ ಕೆಳಗಿನಂತೆ 


[el 


ರಿಷ್ಕರಿಸಲು ತೀರ್ಮಾನಿಸಲಾಗಿರುತ್ತದೆ. 


ಈ ಉಪ ನಿಬಂಧನೆಗಳು ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಣೆಗೊಂಡ ದಿನಾಂಕದಿಂದ 30 ದಿನಗಳ ಒಳಗೆ ಆಕ್ಷೇಪಣೆ/ಸಲಹೆಗಳು ಇದ್ದಲ್ಲಿ ಲಿಖಿತ 
ಮೂಲಕ ಈ ಕಛೇರಿಗೆ ಸಲ್ಲಿಸಬಹುದು. 



































ಕ್ರಮ 
ಕಟ್ಟಡ ಸರೂಪ ವಿಸೀರ್ಣ ಪರಿಷ್ಠತ ಶುಲ 
ಸಂಖ್ಯೆ ಲನ ಎ ಳ್ಳ ಸ 
1 ವಾಸ್ತವ್ಯದ ಕಟ್ಟಡಗಳಿಗೆ 1 ಚ.ಮೀ. 10.00 
2 ವಾಣಿಜ್ಯ ಕಟ್ಟಡಗಳಿಗೆ 1 ಚ.ಮೀ.ಗೆ 20.00 
3 ಕೈಗಾರಿಕಾ ಕಟ್ಟಡಗಳಿಗೆ 1 ಚ.ಮೀ.ಗೆ 5.00 
4 ಧಾರ್ಮಿಕ, ಶೈಕ್ಷಣಿಕ ಮತ್ತು ಸಾರ್ವಜನಿಕ ಕಟ್ಟಡಗಳಿಗೆ 1 ಚ.ಮೀ.ಗೆ 8.00 
5 ಆವರಣ ಗೋಡೆ ನಿರ್ಮಾಣಕ್ಕೆ 1 ಮೀ.ಗೆ 10.00 





ಕಟ್ಟಡಗಳ ಬೈಲಾ ಮತ್ತು ಸರಕಾರವು ಕಟ್ಟಡ ರಚನೆಗೆ ಅನುಮತಿ ನೀಡುವರೇ ಉಪನಿಯಮಗಳನ್ನು ಕಡ್ಡಾಯವಾಗಿ ಅಳವಡಿಸಿಕೊಳ್ಳಲು 
ನಿರ್ದೇಶನ ನೀಡಿರುವುದರನ್ವಯ ಈಗಿನ ಕಟ್ಟಡ ಉಪನಿಯಮಗಳೊಂದಿಗೆ ಈ ಕೆಳಗೆ ಕಾಣಿಸಿದ ಉಪನಿಯಮಗಳನ್ನು ಅಳವಡಿಸಲು 
ತೀರ್ಮಾನಿಸಲಾಗಿದೆ. 
1) ಎಲ್ಲಾ ಕಟ್ಟಡಗಳಿಗೆ ನಗರ ಯೋಜನಾ ಪ್ರಾಧಿಕಾರದ ನಿಯಮ ಪ್ರಕಾರ ಸೆಟ್‌ಬ್ಯಾಕ್‌ ಬಿಡತಕ್ಕದ್ದು. 
2) ಬಹುಮಹಡಿ ಕಟ್ಟಡ ನಿರ್ಮಿಸುವಾಗ ರಾಷ್ಟ್ರೀಯ ಕಟ್ಟಡ ಕೋಡ್‌, ಉಪನಿಯಮ ಹಾಗೂ ಸರಕಾರದ ಆದೇಶದನ್ವಯ 
1-4 ಅಂತಸ್ತುಗಳಿಗೆ ಮೇಲ್ಪಟ್ಟು ಅಥವಾ 15 ಮಿ. ಗಿಂತ ಮೇಲ್ಪಟ್ಟ ಎತ್ತರದ ಕಟ್ಟಡಗಳ ನಿರ್ಮಾಣಕ್ಕೆ ಅಗ್ನಿಶಾಮಕ 
ಇಲಾಖೆಯಿಂದ ನಿರಾಕ್ಷೇಪಣೆ ಪತ್ರವನ್ನು ಕಡ್ಡಾಯವಾಗಿ ಪಡೆದುಕೊಳ್ಳತಕ್ಕದ್ದು. 
3) ಸರಕಾರಿ ಆದೇಶದನ್ವಯ ರಾಷ್ಟ್ರೀಯ ಹೆದ್ದಾರಿ ಮಧ್ಯರೇಖೆಯಿಂದ 40 ಮೀ., ರಾಜ್ಯ ಹೆದ್ದಾರಿ ಮಧ್ಯರೇಖೆಯಿಂದ 
40 ಮೀ, ಮತ್ತು ಜಿಲ್ಲಾ ಮುಖ್ಯ ರಸ್ತೆಯ ಮಧ್ಯರೇಖೆಯಿಂದ 25 ಮೀ. ಗಳ ಅಂತರ ಬಿಟ್ಟು ಕಟ್ಟಡ 
ನಿರ್ಮಿಸಿಕೊಳ್ಳುವುದು. 
4) ಪುರಸಭಾ ವ್ಯಾಪ್ತಿಯಲ್ಲಿ ರಾಜ್ಯ ಹೆದ್ದಾರಿಗಳ ದಾಖಲಿತ ರಸ್ತೆ ಭೂಗಡಿಯ ಅಂಚಿನಿಂದ 6.00 ಮೀ. ಬಿಟ್ಟು ಕಟ್ಟಡ 
ನಿರ್ಮಿಸತಕ್ಕದ್ದು. 
5) ನಕ್ಷೆ ವಿನ್ಯಾಸಗಾರರಿಂದ ಭೂಕಂಪನ ಸುರಕ್ಷತಾ ಮಾರ್ಗಸೂಚಿಯಂತೆ ಎನ್‌.ಬಿ.ಸಿ. ಕೋಡ್‌ ಮತ್ತು ಐ.ಎಸ್‌. 
ನಂ. 1893/2002 ರೀತ್ಯಾ ವಿಧಾನ ರೂಪಿಸಿ ಕಟ್ಟಡ ನಿರ್ಮಾಣ ಮಾಡುವ ಬಗ್ಗೆ ಪ್ರಮಾಣ ಪತ್ರ ಒದಗಿಸುವುದು. 


೩೩೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೦, ೨೦೧೪ ಭಾಗ ೬ 





6) ಕರ್ನಾಟಕ ಪುರಸಭೆಗಳ (ಬಿಲ್ಲಿಂಗ್‌) ಮಾದರಿ ಬೈಲಾ 1981ರ ನಿಯಮಗಳನ್ನು ಅಳವಡಿಸುವುದು. 


7) ಕಟ್ಟಡ ಪರವಾನಗಿ ಅವಧಿಯು ಒಂದು ವರ್ಷವಾಗಿದ್ದು, ಮುಂದೆ ಒಂದು ವರ್ಷದ ನವೀಕರಣಕ್ಕೆ ಮಾತ್ರ 
ಅವಕಾಶವಿರುವುದು. 


8) ಕಟ್ಟಡದಲ್ಲಿ ಕಡ್ಡಾಯವಾಗಿ ಮಳೆ ನೀರಿನ ಕೊಯ್ದ ವಿಧಾನವನ್ನು ಅಳವಡಿಸುವುದು. 


ಅಧ್ಯಕ್ಷರು, ಮುಖ್ಯಾಧಿಕಾರಿ, 
ಪಟ್ಟಣ ಪಂಚಾಯತ್‌ ಸಾಲಿಗ್ರಾಮ ಸಾಲಿಗ್ರಾಮ ಪಟ್ಟಣ ಪಂಚಾಯತ್‌ 
P.D. 05 ಸಾಲಿಗ್ರಾಮ-576225 
50. 05 ಉಡುಪಿ ಜಿಲ್ಲೆ. 


ವಸತಿ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ವಇ ಕೊಮಂಇ 2014 ಬೆಂಗಳೂರು, ದಿನಾಂಕ: 20/2/2014 


ಈ ಕೆಳಕಂಡ ಷೆಡ್ಕೂಲ್‌ನಲ್ಲಿ ನಮೂದಿಸಿರುವ ಬೆ೦ಗಳೂರು ಜಿಲ್ಲೆ, ಬೆ೦ಗಳೂರು ದಕ್ಷಿಣ ತಾಲ್ಲೂಕು ಬೇಗೂರು ಹೋಬಳಿ, ಆಡುಗೋಡಿ ಗ್ರಾಮದ 
ಸರ್ವೆ ನಂ.34/3, 34/4, 34/5, 29/, 29/5 ಮತ್ತು 29/6ರ 0.17 ಗುಂಟೆ ಪ್ರದೇಶವನ್ನು ಜಿಲ್ಲಾಧಿಕಾರಿಗಳು, ಬೆ೦ಗಳೂರು ಜಿಲ್ಲೆ, ರವರು ತಮ್ಮ 
ಅಧಿಸೂಚನೆ ಸಂಖ್ಯೆ: ಕೆ.ಎಸ್‌.ಎ.ಸಿಆರ್‌27/87-88, ದಿನಾ೦ಕ: 04/1/1987 ರಲ್ಲಿ ಕರ್ನಾಟಕ ಕೊಳಚೆ ಪ್ರದೇಶಗಳ (ಅಭಿವೃದ್ಧಿ ಮತ್ತು ನಿರ್ಮೂಲನೆ) 
ಅಧಿನಿಯಮ 1973 ಕಲಂರ 3ರನ್ವಯ ಕೊಳಚೆ ಪ್ರದೇಶವೆಂದು ಘೋಷಿಸಿರುತ್ತಾರೆ. 


ಸದರಿ ಪ್ರದೇಶವನ್ನು ಅಭಿವೃದ್ಧಿಗೊಳಿಸಿ ಅಲ್ಲಿ ವಾಸಿಸುವ ಕೊಳಚೆ ನಿವಾಸಿಗಳಿಗೆ ಪುನರ್ವಸತಿ ಕಲ್ಪಸಲು ಸರ್ಕಾರವು ಉದ್ದೇಶಿಸಿದ್ದು, ಅದಕ್ಕಾಗಿ 
ಸದರಿ ಪ್ರದೇಶವನ್ನು ಕರ್ನಾಟಕ ಕೊಳಚೆ ಪ್ರದೇಶಗಳ (ಅಭಿವೃದ್ಧಿ ಮತ್ತು ನಿರ್ಮೂಲನೆ) ಅಧಿನಿಯಮ 1973ರ ಕಲಂ  17ರಂತೆ 
ಭೂ ಸ್ವಾಧೀನಪಡಿಸಿಕೊಳ್ಳುವುದು ಅವಶ್ಯಕವಾಗಿದೆಯೆಂದು ಸರ್ಕಾರವು ಮನಗಂಡಿದೆ. ಆದ್ದರಿಂದ ಸಂಬಂಧಿಸಿದವರಿಗೆ / ಸಾರ್ವಜನಿಕರಿಗೆ ಸೂಚನೆಯನ್ನು 
ನೀಡಿ ಸದರಿ ಪ್ರದೇಶದ ಬಗ್ಗೆ ಅಸಕ್ತಿಯುಳ್ಳವುರು ಭೂ ಸ್ವಾಧೀನ ಮಾಡಬಾರದೆಂಬುದಕ್ಕೆ ಕಾರಣ, ಆಕ್ಷೇಪಣೆ, ಸಲಹೆ ಮತ್ತು ಮನವಿಗಳಿದ್ದಲ್ಲಿ, ಈ 
ಅಧಿಸೂಚನೆ ಪ್ರಕಟವಾದ 15 ದಿನಗಳೊಳಗಾಗಿ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು, ವಸತಿ ಇಲಾಖೆ, ಕರ್ನಾಟಕ ಸರ್ಕಾರದ ಸಚಿವಾಲಯ ವಿಕಾಸಸೌಧ, 
ಬೆಂಗಳೂರು-01 ಇವರಿಗೆ ಸಲ್ಲಿಸಬಹುದು. 





























ಷೆಡ್ಯೂಲ್‌ 
ಕ್ರ.ಸಂ. ಕೊಳಚೆ ಪ್ರದೇಶದ ಹೆಸರು ಸರ್ವೆ ಸಂ. ವಿಸ್ತೀರ್ಣ ಖಾತೆದಾರರ ಹೆಸರು 
01 ಶಕ್ತಿವೇಲು ಕೊಳಚೆ ಪ್ರದೇಶ, 34/3 0-5 ಶ್ರೀಮತಿ ಸಿದ್ಧಮ್ಮ 
ಬೆ೦ಗಳೂರು, ದಕ್ಷಿಣ ತಾಲ್ಲೂಕು 34/4 0-3 ನಂ. 1375, 32ನೇ ಅಡ್ಡರಸ್ತೆ, 
ಬೇಗೂರು ಹೋಬಳಿ, 34/5 0-1 4ನೇ 'ಟಿ' ಬ್ಲಾಕ್‌, ಜಯನಗರ, 
ಆಡುಗೋಡಿ ಗ್ರಾಮ 29/ 0-4 ಬೆ೦ಗಳೂರು. 
29/5 0-1 
29/6 0-3 
0-17 
ಚೆಕ್ಕುಬಂದಿ 


ಪೂರ್ವ : ಸರ್ವೆ ಸಂ.34/5 ಮತ್ತು 29/5 
ಪಶ್ಚಿಮ : ಸರ್ವೆ ಸಂ. 34/, 2 
ಉತ್ತರಕ್ಕೆ : ಸರ್ವೆ ಸಂ. 35 
ದಕ್ಷಿಣಕ್ಕೆ : ಸರ್ವೆ ಸಂ.29/, 5 ಮತ್ತು 6 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಬಿ. ಶಂಕರಪ್ಪ, 
PR. 49 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ವಸತಿ ಇಲಾಖೆ (ವಸತಿ-2) 


ಭಾಗ ೬ ಕರ್ನಾಟಕ ರಾಜ್ಯಪ ಪತ್ರ, ಗುರುವಾರ, ಮಾರ್ಚ್‌ ೨೦, ೨೦೧೪ ೩೩೩ 





ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, Chitradurga ಜಿಲ್ಲೆ, Chitradurga 
ಭೂಸ್ವಾಧೀನ ಅಧಿನಿಯಮ 1894 (ತಿದ್ದುಪಡಿ ಅಧಿನಿಯಮ 1984) ಕಲಂ 4(1)ರ ಮೇರೆಗೆ ಅಧಿಸೂಚನೆ 
ಕ್ರಮಾಂಕ : LAQ/CR/33/2013-14 ದಿನಾಂಕ 03/03/2014 


ಈ ಮುಂದಿನ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದ ಜಮೀನು ಒಂದು ಸಾರ್ವಜನಿಕ ಉದ್ದೇಶಕ್ಕೆ ಅಂದರೆ ತುಮಕೂರು-ಚಿತ್ರದುರ್ಗ-ದಾವಣಗೆರೆ ಹೊಸ ರೈಲ್ವೆ ಮಾರ್ಗ ಯೋಜನೆ, (ಸಿದ್ದಾಪುರ) ಎಂದು ಕರ್ನಾಟಕ 
ಸರ್ಕಾರದವರಿಗೆ ಕಂಡು ಬಂದಿರುವುದರಿಂದ, 
ಕರ್ನಾಟಕ ಅಧಿನಿಯಮ 1961 ರ 17ರ ಮೂಲಕ ತಿದ್ದುಪಡಿಯಾದ ಭೂಸ್ವಾಧೀನ ಅಧಿನಿಯಮ 1894 (ಕೇಂದ್ರ) ಅಧಿನಿಯಮ ಸಂಖ್ಯೆ 1984ರ 4ನೇ ಪ್ರಕರಣ (1)ನೇ ಉಪಪ್ರಕರಣದ ಉಪಬಂಧಗಳ ಅನುಸಾರವಾಗಿ 


ಅದಕ್ಕೆ ಸಂಬಂಧಪಟ್ಟ ಎಲ್ಲರಿಗೂ ಈ ಬಗ್ಗೆ ಈ ಮೂಲಕ ನೋಟೀಸುಗಳನ್ನು ಕೊಡಲಾಗಿದೆ ಹಾಗೂ ಕರ್ನಾಟಕ ಸರ್ಕಾರದ ಅಧಿನಿಯಮ 4(2)ನೇ ಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಲು ಸಹಾಯಕ 


ಆಯುಕ್ತರು, ಚಿತ್ರದುರ್ಗ ಇವರ ಸಿಬ್ಬಂದಿ ಹಾಗೂ ಕೆಲಸಗಾರರಿಗೆ ಈ ಮೂಲಕ ಅಧಿಕಾರ ನೀಡಿರುತ್ತೆ. 


3 


ಸದರಿ ಅಧಿನಿಯಮದ 3(ಸಿ) ಪ್ರಕರಣದ ಮೇರೆಗೆ ಕರ್ನಾಟಕ ಸರ್ಕಾರದ ಅಧಿನಿಯಮದ ಪ್ರಕರಣದ 


ಚಿತ್ರದುರ್ಗ ಉಪ-ವಿಭಾಗ, ಚಿತ್ರದುರ್ಗ ಇವರನ್ನು ನೇಮಕ ಮಾಡಿರುತ್ತೆ, 


"ರೆಗೆ ಜಿಲ್ಲಾಧಿಕಾರಿಯವರ ಕಾರ್ಯಗಳನ್ನು ನಿರ್ವಹಿಸಲು ಸಹಾಯಕ ಆಯುಕ್ಕರು ,ಸಹಾಯಕ ಆಯುಕ್ಕರ ಕಛೇರಿ 


ಸದರಿ ಜಮೀನಿನಲ್ಲಿ ಆಸಕ್ತಿಯುಳ್ಳ ಯಾರೊಬ್ಬ ವ್ಯಕ್ತಿಯು ಈ ಬಗ್ಗೆ ಆಕ್ಷೇಪಣೆಗಳನ್ನು ಮಾಡುವುದಿದ್ದರೆ ಅಂತಹ ಆಕ್ಷೇಪಣೆಗಳನ್ನು ಈ ಅಧಿಸೂಚನೆಯು ಪ್ರಕಟವಾದ 30 ದಿನಗಳ ಒಳಗಾಗಿ 1991ನೇ ಸಾಲಿನ ಕರ್ನಾಟಕ 
ಅಧಿನಿಯಮ 33ರಲ್ಲಿ ತಿದ್ದುಪಡಿಯಾದ 1894ನೇ ಸಾಲಿನ ಭೂ ಸಂಗ್ರಹಣಾ ಅಧಿನಿಯಮ 3(ಸಿ) ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ ಪ್ರಶಾಸನ ಕಾರ್ಯಗಳನ್ನು ನಿರ್ವಹಿಸಲು ಕರ್ನಾಟಕ ಸರ್ಕಾರವು ನೇಮಕ ಮಾಡಲಾದ 
ಧಿಸೂಚನೆ LAQ/CR/33/2013-14ನ್ನು ನೋಡಿ. 


b 


ಸಹಾಯಕ ಆ 


(6 


[7 
ಯುಕ್ತರು ಸಹಾಯಕ ಆಯುಕ್ತರ ಕಛೇರಿ, ಚಿತ್ರದುರ್ಗ ಉಪ-ವಿಭಾಗ,ಚಿತ್ರದುರ್ಗ, ರವರಿಗೆ ಲಿಖಿತ ಮೂಲಕ ಸಲ್ಲಿಸತಕ್ಕದ್ದು. ಕರ್ನಾಟಕ ಸರ್ಕಾರದ 


ಸದರಿ ಜಮೀನಿನ ಅಧಿಕ 


ಟ್ರ 


ತ ಸಂಗ್ರಹಣೆಗಾಗಿ ನಿಯೋಜಿಸಲ್ಪಟ್ಟ ಮೋಜಿಣಿದಾರರ ಅಥವಾ ಬೇರೆ ವ್ಯಕ್ತಿಗಳಿಗೆ ಅಡಚಣೆವುಂಟು ಮಾಡುವುದಾಗಲೀ ಅಥವಾ ಅತಿಕ್ರಮಿಸುವುದಾಗಲೀ ಮಾಡಬಾರದೆಂದು ಸದರಿ ಜಮೀನಿನಲ್ಲಿ 


( 
2 


ಸಕ್ತಿಯುಳ್ಳ ಎಲ್ಲರಿಗೂ ಈ ಮೂಲಕ ಎಚ್ಚರಿಕೆ ಕೊಡಲಾಗಿದೆ. ಸದರಿ ಜಮೀನಿನ ವಿಲೇವಾರಿಗಾಗಿ ಮಾರಾಟ ಗುತ್ತಿಗೆ, ಅಡಮಾನ, ಹಸ್ತಾಂತರಣ, ವಿನಿಮಯ ಅಥವಾ ಇನ್ನಾವುದೇ ರೀತಿಯ ಒಪ್ಪಂದಗಳನ್ನು ಅಥವಾ ಯಾವೊಂದು 


'ಚ್ಚವು ಅಭಿವೃದ್ಧಿಗಳನ್ನು ಈ ಅಧಿಸೂಚನೆಯು ಪ್ರಕಟವಾದ ನಂತರ ಜಿಲ್ಲಾಧಿಕಾರಿಗಳು, Chitradurga ಜಿಲ್ಲೆ ರವರ ಮಂಜೂರಾತಿಯನ್ನು ಪಡೆಯದೇ ಮಾಡಿದ ಪಕ್ಷದಲ್ಲಿ ಅಂತಿಮವಾಗಿ ಅಧಿಕೃತ ಸಂಗ್ರಹಣೆಗಾಗಿ ಮಾಡಲಾದ 


€. 


ಲ 0 


























ಅಂತಹ ಭಾಗಗಳಿಗೆ ಪರಿಹಾರ ಧನವನ್ನು ನಿರ್ಧರಿಸುವ ಅಧಿಕಾರಿಯಿಂದ ಸದರಿ ಅಧಿನಿಯಮ 24ನೇ ಪ್ರಕರಣ 7ನೇ ಖಂಡದ ಮೇರೆಗೆ ಉಪೇಕ್ಷಿಸಲಾಗುವುದು. 
ಸದರಿ ಜಮೀನಿನ ಒಂದು ಕರಡು ನಕ್ಷೆಯನ್ನು ಸಹಾಯಕ ಆಯುಕ್ತರು ,ಸಹಾಯಕ ಆಯುಕ್ತರ ಕಛೇರಿ, ಚಿತ್ರದುರ್ಗ ಉಪ-ವಿಭಾಗ, ಇವರ ಕಾರ್ಯಾಲಯದಲ್ಲಿ ಪರಿಶೀಲನೆಗಾಗಿ ಇಡಲಾಗಿದೆ. 
ಅನುಸೂಚಿ 
ಜಿಲ್ಲೆ : Chitradurga ತಾಲ್ಲೂಕು : Chitradurga ಹೋಬಳಿ : ಕಸಬಾ ಗ್ರಾಮ : ಸಿದ್ದಾಪುರ 
Agricultural 
ಚಕ್ಕು ಬಂದಿ ಭೂ ಸ್ವಾಧೀನ ವಿವರ 
ಕ್ರ.ಸ. ಖಾತೆದಾರರ ಹೆಸರು ಸಾಗುವಳಿದಾರರು| ಸರ್ವೆ ನಂ | ತರಹೆ 
ಉತ್ತರ ಪೂರ್ವ ದಕ್ಷಿಣ ಪಶ್ಚಿಮ ವಿಸ್ತೀರ್ಣ ಮೌಲ್ಯ 
1 (ಶ್ರೀಆಂಜನೇಯಸ್ವಾಮಿದೇವರು / 80/*/1 ಖುಷ್ಕಿ ಉಳಿಕೆ ಜಮೀನು ರಿ.ಸ.ನಂ.118 ಉಳಿಕೆ ಜಮೀನು ರಿ.ಸ.ನಂ.82 1.31.00.00 1.26 
1.31.00.00 























































































































೩೩೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೦, ೨೦೧೪ ಭಾಗ ೬ 
ಚಕ್ಕು ಬಂದಿ ಭೂ ಸ್ವಾಧೀನ ವಿವರ 
ಕ್ರ.ಸ ಖಾತೆದಾರರ ಹೆಸರು ಸಾಗುವಳಿದಾರರು ಸರ್ವೆ ನಂ | ತರಹೆ 
ಉತ್ತರ ಪೂರ್ವ ದಕ್ಷಿಣ ಪಶ್ಚಿಮ ವಿಸ್ತೀರ್ಣ ಮೌಲ್ಯ 
2 (ಸರ್ಕಾರಿ ಗೋಮಾಳ / 86/*/* ಖುಷ್ಕಿ ರಿ.ಸ.ನಂ.85 ರಿ.ಸ.ನಂ.84 ಉಳಿಕೆ ಜಮೀನು ಉಳಿಕೆ ಜಮೀನು | 0.11.00.00 
0.11.00.00 
3 ತಿಪ್ಪೇಸ್ವಾಮಿ /ಲೇಟ್‌ ಗಿಡ್ಡಪ್ಪ 94/*/1 ಖುಷ್ಕಿ ರೈಲ್ವೆ ಲೈನ್‌ ರಿ.ಸ.ನಂ.94/1 ರಿ.ಸ.ನಂ.94/1 ರ ರಿ.ಸ.ನಂ.94/ | 0.05.00.00 0.09 
ಉಳಿಕೆ ಜಮೀನು 
0.05.00.00 
4 |ಈಶ್ವರಪ್ಪ/ಮಹದೇವಪ್ಪ 111/1/1 | ಖುಷ್ಕಿ ರೈಲ್ವೆ ಲೈನ್‌ ರಿ.ಸ.ನಂ.94 ಉಳಿಕೆ ಜಮೀನು ರಿ.ಸ.ನಂ.112 | 0.21.00.00 0.37 
ತೊಳಸಮ್ಮ/ಶಿವಣ್ಣ Joint Owner 
ಚಂದ್ರಪ್ಪ/ಮಹದೇವಪ್ಪ Joint Owner 
ತಿಪ್ಪಮ್ಮ/ಸಿದ್ದಪ್ಪ Joint Owner 
ನಾಗಪ್ಪ/ಗುಡಿಯಪ್ಪ Joint Owner 
ಜಯಮ್ಮ/ಚಲುವಪ್ಪ Joint Owner 
ಅನಸೂಯಮ್ಮ/ಮೈಲಾರಪ್ಪ Joint Owner 
ಜಯಪ್ಪ , ಗುರುಮೂರ್ತಿ, Joint Owner 
ಶಿವಮೂರ್ತಿ/ಬೆಟ್ಟಪ್ಪ 
0.21.00.00 
5 (ಕೆ.ಟಿ.ಬಸವರಾಜಪ್ಪ /ದೊಡ್ಡತಿಮ್ಮಪ್ಪ 112/11 ಖುಷ್ಕಿ ರೈಲ್ವೆ ಲೈನ್‌ ರಿ.ಸ.ನಂ,112/1ಬಿ ಉಳಿಕೆ ಜಮೀನು ರಿ.ಸ.ನಂ.112/2 | 0.01.00.00 0.01 
0.01.00.00 
6 ಕೆ.ಟಿ. ಬಸವರಾಜಪ್ಪ /ದೊಡ್ಡತಿಮ್ಮಪ್ಪ 112/*/1B| ಖುಷ್ಕಿ ರೈಲ್ವೆ ಲೈನ್‌ ರಿ.ಸ.ನಂ.112/3 ಉಳಿಕೆ ಜಮೀನು ರಿ.ಸ.ನಂ.112/1ಎ| 0.05.00.00 0.08 
0.05.00.00 
7 (ಕೆ.ಟಿ.ಬಸವರಾಜಪ್ಪ /ದೊಡ್ಡತಿಮ್ಮಪ್ಪ 112/1/2 | ಖುಷ್ಕಿ ರೈಲ್ವೆ ಲೈನ್‌ ರಿ.ಸ.ನಂ.112/1ಎ ಉಳಿಕೆ ಜಮೀನು ರಿ.ಸ.ನಂ.113 0.02.00.00 0.03 
0.02.00.00 








































































































ಭಾಗ ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೦, ೨೦೧೪ ೩೩೫ 
ಚಕ್ಕು ಬಂದಿ ಭೂ ಸ್ವಾಧೀನ ವಿವರ 
ಕ್ರ.ಸ ಖಾತೆದಾರರ ಹೆಸರು ಸಾಗುವಳಿದಾರರು| ಸರ್ವೆ ನಂ | ತರಹೆ 
ಉತ್ತರ ಪೂರ್ವ ದಕ್ಷಿಣ ಪಶ್ಚಿಮ ವಿಸ್ತೀರ್ಣ ಮೌಲ್ಯ 
8 |ಬಿ.ಕೆಯಶೋಧರಮೂರ್ತಿ /ಲೇ.ಭರಮಪ್ಪ 112/13 | ಖುಷ್ಕಿ ರೈಲ್ವೆ ಲೈನ್‌ ರಿ.ಸ.ನಂ.111 ಉಳಿಕೆ ಜಮೀನು 1|ರಿ.ಸ.ನಂ.112/13| 0.12.00.00 0.19 
ಎಂ.ಎಸ್‌.ಲಲಿತಮ್ಮ Joint Owner 
!ಎಂ.ಎಸ್‌. ಸಿದ್ದಲಿಂಗಯ್ಯ 
0.12.00.00 
9 (ಬಿ.ವೈ. ರೇಣುಕಮ್ಮ/ಬಿ.ತಿಮ್ಮಯ್ಯ 113/*/1A| ಖುಷ್ಕಿ ರೈಲ್ವೆ ಲೈನ್‌ ರಿ.ಸ.ನಂ.113/1ಬಿ ಉಳಿಕೆ ಜಮೀನು ರಿ.ಸ.ನಂ.114 0.04.00.00 0.07 
0.04.00.00 
10 |ಚೌಡಮ್ಮ/ಹನುಮಂತಪ್ಪ 113/1168 ಖುಷ್ಕಿ ರೈಲ್ವೆ ಲೈನ್‌ ರಿ.ಸ.ನಂ.113/2 ಉಳಿಕೆ ಜಮೀನು (ರಿ.ಸ.ನಂ.113/1ಎ| 0.04.00.00 0.07 
ಹೆಚ್‌.ಅಂಜನಪ್ಪ , Joint Owner 
ಹೆಚ್‌.ತಿಪ್ಪೇಸ್ವಾಮಿ/ಹನುಮಂತಪ್ಪ 
0.04.00.00 
11 (ಚನ್ನಪ್ಪ /ಉಗ್ರಾಣದ ಸಣ್ಣಪ್ಪ 113/1/2 | ಖುಷ್ಕಿ ರೈಲ್ವೆ ಲೈನ್‌ ರಿ.ಸ.ನಂ.112 ಉಳಿಕೆ ಜಮೀನು (ರಿ.ಸ.ನಂ.113/1ಬಿ| 0.08.00.00 0.14 
0.08.00.00 
12 (ಜಯಶ್ರೀ ಸಿ.ಶೆಟ್ಟಿ/ಗುಲಾಬಿ 118/1/10, ಖುಷ್ಕಿ ಉಳಿಕೆ ಜಮೀನು ರಿ.ಸ.ನಂ.118/3 ರೈಲ್ವೆ ಲೈನ್‌ ರಿ.ಸ.ನಂ.80 0.26.00.00 0.42 
0.26.00.00 
13 |ಜಯರಾಮಶೆಟ್ಟಿ/ಭವಾನಿಶೆಡಿ, 118/*/3 | ಖುಷ್ಕಿ ಉಳಿಕೆ ಜಮೀನು ರಿ.ಸ.ನಂ.117 ರೈಲ್ವೆ ಲೈನ್‌ ರಿ.ಸ.ನಂ.118/1೩| 0.14.00.00 0.22 
0.14.00.00 
14 (ಹುಲ್ಲುಬನ್ನಿಖರಾಬು/ 127/57 | ಖುಷ್ಕಿ ರೈಲ್ವೆ ಲೈನ್‌ ರಿ.ಸ.ನಂ.128 ಉಳಿಕೆ ಜಮೀನು ಕೆರೆ 1.02.00.00 
1.02.00.00 
15 (ಡಿ.ಆರ್‌.ಈಶ್ವರಪ್ಪ/ರಾಚಪ್ಪ 128/*/1 | ಖುಷ್ಕಿ ರೈಲ್ವೆ ಲೈನ್‌ ರಿ.ಸ.ನಂ.128/2 ಉಳಿಕೆ ಜಮೀನು ರಿ.ಸ.ನಂ.127 0.29.00.00 0.31 
0.29.00.00 























































































































೩೩೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೦, ೨೦೧೪ ಭಾಗ ೬ 
ಚಕ್ಕು ಬಂದಿ ಭೂ ಸ್ವಾಧೀನ ವಿವರ 
ಕ್ರ.ಸ ಖಾತೆದಾರರ ಹೆಸರು ಸಾಗುವಳಿದಾರರು, ಸರ್ವೆನಂ | ತರಹೆ 

ಉತ್ತರ ಪೂರ್ವ ದಕ್ಷಿಣ ಪಶ್ಚಿಮ ವಿಸ್ತೀರ್ಣ ಮೌಲ್ಯ 

16 |ಎನ್‌.ಜಿ.ಶರಣಪ್ಪ/ಗುರುಶಾಂತಪ್ಪ 128/1/2 | ಖುಷ್ಕಿ ರೈಲ್ವೆ ಲೈನ್‌ ರಿ.ಸ.ನಂ.128/3 ಉಳಿಕೆ ಜಮೀನು ರಿ.ಸ.ನಂ.128/1 | 0.08.00.00 0.09 
0.08.00.00 

17 |ಎನ್‌.ಎಂ.ರಾಜಣ್ಣ/ನಾಡಿಗರ 128/*1/3 | ಖುಷ್ಕಿ ರೈಲ್ವೆ ಲೈನ್‌ ರಿ.ಸ.ನಂ.129 ಉಳಿಕೆ ಜಮೀನು ರಿ.ಸ.ನಂ.128/2 | 0.24.00.00 0.26 

ಮುರಿಗೇಂದ್ರಪ್ಪ 

0.24.00.00 

18 |ಬಿ.ನರಸಿಂಹಯ್ಯ /ಬಸಪ್ಪ 129/*5/* | ಖುಷ್ಕಿ ರೈಲ್ವೆ ಲೈನ್‌ ರಿ.ಸ.ನಂ.114 ಉಳಿಕೆ ಜಮೀನು ರಿ.ಸ.ನಂ.128 | 0.23.00.00 0.20 
0.23.00.00 

19 (ಅಬ್ದುಲ್‌ ಖಾದರ್‌ / 135/*/* ಖುಷ್ಕಿ ರೈಲ್ವೆ ಲೈನ್‌ ಗ್ರಾಮದ ಗಡಿ ಉಳಿಕೆ ಜಮೀನು ರಿ.ಸ.ನಂ.94 0.01.00.00 0.16 
ಮ.ಸಾಬ್‌ / Joint Owner 
0.01.00.00 

20 |ಹನುಮಂತಪ್ಪ /ರಾಜಪ್ಪ 167/%* | ಖುಷ್ಕಿ | ಈಚಲನಾಗೇನಹಳ್ಳಿ ಗಡಿ | ರಿ.ಸ.ನಂ.169 ಉಳಿಕೆ ಜಮೀನು ಉಳಿಕೆ ಜಮೀನು | 0.18.00.00 0.45 
0.18.00.00 

21 (ನರಸಿಂಹಪ್ಪ /ಹನುಮಂತಪ್ಪ 168/*/* | ಖುಷ್ಮಿ |ರಿ.ಸ.ನಂ.145 ರ ಉಳಿಕೆ | ರಿ.ಸ.ನಂ.85 ಉಳಿಕೆ ಜಮೀನು ಉಳಿದ ಜಮೀನು | 0.10.00.00 0.45 

ಜಮೀನು 

0.10.00.00 
22 |ಸರ್ಕಾರಿ ಗೋಮಾಳ! 169/*/* | ಖುಷ್ಕಿ |ರಿ.ಸನಂ.145 ರ ಉಳಿಕೆ | ರಿ.ಸ್ತನಂ,145 ಉಳಿಕೆ ಜಮೀನು ಉಳಿಕೆ ಜಮೀನು | 0.29.00.00 
0.29.00.00 

23 (ಬಾಲಪ್ಪ [ಭರಮಪ್ಪ 84/*/1 ಖುಷ್ಕಿ ರಿ.ಸ.ನಂ.85 ಉಳಿಕೆ ಜಮೀನು ಉಳಿಕೆ ಜಮೀನು ಉಳಿಕೆ ಜಮೀನು | 1.27.00.00 1.19 
1.27.00.00 

24 ಎಸ್‌.ಟಿ.ಕೃಷ್ಣಪ್ಪ /ತಿಮ್ಮಪ್ಪ 84/52 | ಖುಷ್ಕಿ ಉಳಿಕೆ ಜಮೀನು ರಿ.ಸ.ನಂ.85 ಉಳಿಕೆ ಜಮೀನು ಉಳಿಕೆ ಜಮೀನು | 1.27.00.00 1.19 
1.27.00.00 





























ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೦, ೨೦೧೪ ೩೩೭ 






















































































ಚಕ್ಕು ಬಂದಿ ಭೂ ಸ್ವಾಧೀನ ವಿವರ 
ಖಾತೆದಾರರ ಹೆಸರು ಸಾಗುವಳಿದಾರರು| ಸರ್ವೆ ನಂ | ತರಹೆ 
ಉತ್ತರ ಪೂರ್ವ ದಕ್ಷಿಣ ಪಶ್ಚಿಮ ವಿಸ್ತೀರ್ಣ ಮೌಲ್ಯ 
ಹೆಚ್‌.ನಾಗೇಂದ್ರಪ್ಪ /ಹನುಮಂತಪ್ಪ 85/*/2 ಖುಷ್ಕಿ ಉಳಿಕೆ ಜಮೀನು ಉಳಿಕೆ ಜಮೀನು ರಿ.ಸ.ನಂ.85/3 ರಿ.ಸ.ನಂ.84 0.07.00.00 0.11 
0.07.00.00 
ಆರ್‌.ನಟರಾಜ್‌/ಲೇಟ್‌ ಡಿ.ರಂಗಪ್ಪ 85/3 ಖುಷ್ಕಿ ರಿ.ಸ.ನಂ.85/1 ರಿ.ಸ.ನಂ.85/5 ಉಳಿಕೆ ಜಮೀನು ಉಳಿಕೆ ಜಮೀನು | 0.33.00.00 0.53 
0.33.00.00 
ತಿಪ್ಪೇಸ್ವಾಮಿ /ದಿವಂಗತ ಮಹಲಿಂಗಪ್ಪ 85/15 ಖುಷ್ಕಿ ಉಳಿಕೆ ಜಮೀನು ರಿ.ಸ.ನಂ.85/6 ರಿ.ಸ.ನಂ.86 ರಿ.ಸ.ನಂ.85/3 1.05.00.00 0.72 
1.05.00.00 
ಮುರಿಗೆಪ್ಪ /ದಿವಂಗತ ಮಹಲಿಂಗಪ್ಪ 85/*/6 ಖುಷ್ಮಿ ಉಳಿಕೆ ಜಮೀನು ಉಳಿಕೆ ಜಮೀನು ರಿ.ಸ.ನಂ.84 ರಿ.ಸ.ನಂ.85/5 | 0.02.00.00 0.03 
0.02.00.00 
ಏಕಾಂತಪ್ಪ /ಲೇಟ್‌ ಗಿಡ್ಡಪ್ಪ 94/*/12 | ಖುಷ್ಕಿ ರೈಲ್ವೆ ಲೈನ್‌ ರಿ.ಸ.ನಂ.94/3 ಉಳಿಕೆ ಜಮೀನು ರಿ.ಸ.ನಂ.94/1 | 0.05.00.00 0.30 
0.05.00.00 
ರುದ್ರಮುನಿ /ಲೇಟ್‌ ಗಿಡ್ಡಪ್ಪ 94/*/13 | ಖುಷ್ಕಿ ರೈಲ್ವೆ ಲೈನ್‌ ರಿ.ಸ.ನಂ.94/14 ಉಳಿಕೆ ಜಮೀನು ರಿ.ಸ.ನಂ.94/12 | 0.06.00.00 0.10 
0.06.00.00 
ಕೆ.ಕೆಂಚಪ್ಪ/ಕೆಂಚಪ್‌ಪ 94/*/14 | ಖುಷ್ಕಿ ರೈಲ್ವೆ ಲೈನ್‌ ರಿ.ಸ.ನಂ.135 ಉಳಿಕೆ ಜಮೀನು ರಿ.ಸ.ನಂ.94/13 | 0.02.00.00 0.04 
0.02.00.00 
ಅಂಜಿನಪ್ಪ/ನಾಗಪ್ಪ 94/*/2 ಖುಷ್ಕಿ ರೈಲ್ವೆ ಲೈನ್‌ ರಿ.ಸ.ನಂ.94/1 ಉಳಿಕೆ ಜಮೀನು ರಿ.ಸ.ನಂ.111 0.17.00.00 0.30 
0.17.00.00 
ಟಿ ಲಕ್ಷ್ಮಣ/ಸಣ್ಣ ತಿಮ್ಮಪ್ಪ 82/1/1 ಖುಷ್ಕಿ ರಿ.ಸ.ನಂ.84 ರಿ.ಸ.ನಂ.80 ಉಳಿಕೆ ಜಮೀನು ರಿ.ಸ.ನಂ.82/2 ರ | 0.23.00.00 0.45 
ಉಳಿಕೆ ಜಮೀನು 
0.23.00.00 
ಎಸ್‌.ಪರಮೇಶ್ವರಪ್ಪ/ಸಂಜೀವಪ್ಪ 82/12 ಖುಷ್ಕಿ ರಿ.ಸ.ನಂ.84 ರಿ.ಸ.ನಂ.82/1 ಉಳಿಕೆ ಜಮೀನು ಉಳಿಕೆ ಜಮೀನು | 0.11.00.00 0.21 
0.11.00.00 


























ಭಾಗ ೬ 




































































೩೩೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೦, ೨೦೧೪ 
ಚಕ್ಕು ಬಂದಿ ಭೂ ಸ್ವಾಧೀನ ವಿವರ 
ಕ್ರ.ಸ ಖಾತೆದಾರರ ಹೆಸರು ಸಾಗುವಳಿದಾರರು, ಸರ್ವೆ ನಂ | ತರಹೆ 
ಉತ್ತರ ಪೂರ್ವ ದಕ್ಷಿಣ ಪಶ್ಚಿಮ ವಿಸ್ತೀರ್ಣ ಮೌಲ್ಯ 
35 ರಮೇಶ /ದಿವಂಗತ ಮಲ್ಲಪ್‌ಪ 85/*/1 ಖುಷ್ಕಿ |ರಿ.ಸ.ನಂ.165 ರ ಉಳಿಕೆ | ಉಳಿಕೆ ಜಮೀನು ರಿ.ಸ.ನಂ.85/3 ರಿ.ಸ.ನಂ.86 0.17.00.00 0.27 
ಜಮಿನು 
0.17.00.00 
36 ಕೆ.ಎಂ.ಮುರಿಗೇಶ /ಕೆ.ಮಹೇಶ್ವರಪ್ಪ 114/** | ಖುಷ್ಕಿ ರೈಲ್ವೆ ಲೈನ್‌ ರಿ.ಸ.ನಂ.113 ಉಳಿಕೆ ಜಮೀನು ರಿ.ಸ.ನಂ.129 | 0.12.00.00 0.34 
0.12.00.00 
37 (|ಶ್ರೀಆಂಜನೇಯಸ್ವಾಮಿ/ 145/** | ಖುಷ್ಕಿ ಉಳಿಕೆ ಜಮೀನು ಉಳಿಕೆ ಜಮೀನು ರಿ.ಸ.ನಂ.168 ರಿ.ಸ.ನಂ.169 | 0.26.00.00 0.60 
0.26.00.00 
Village Extents: 17.28.00.00 
Agricultural Total Extents: 17.28.00.00 
DESIGNATION : ಸಹಾಯಕ ಆಯುಕ್ತರು ಜಿಲ್ಲಾಧಿಕಾರಿಗಳು 
LAOCIRCLE : ಸಹಾಯಕ ಆಯುಕ್ತರ ಕಛೇರಿ, ಚಿತ್ರದುರ್ಗ ಉಪ-ವಿಭಾಗ Chitradurga ಜಿಲ್ಲೆ. 
LAOLOCATION : ಚಿತ್ರದುರ್ಗ 
PR-50 | 
50-5 ಟಿ! | 
ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, Chitradurga ಜಿಲ್ಲೆ, Chitradurga 
ಭೂಸ್ವಾಧೀನ ಅಧಿನಿಯಮ 1894 (ತಿದ್ದುಪಡಿ ಅಧಿನಿಯಮ 1984) ಕಲಂ 4(1)ರ ಮೇರೆಗೆ ಅಧಿಸೂಚನೆ 
ಕ್ರಮಾಂಕ : LAQ/CR/34/2013-14 ದಿನಾಂಕ 03/03/2014 
ಈ ಮುಂದಿನ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದ ಜಮೀನು ಒಂದು ಸಾರ್ವಜನಿಕ ಉದ್ದೇಶಕ್ಕೆ ಅಂದರೆ ತುಮಕೂರು-ಚಿತ್ರದುರ್ಗ-ದಾವಣಗೆರೆ ಹೊಸ ರೈಲ್ವೆ ಮಾರ್ಗ ಯೋಜನೆ, (ಪಾಲವ್ವ್ಹನಹಳ್ಳಿ) ಎಂದು ಕರ್ನಾಟಕ 
ಸರ್ಕಾರದವರಿಗೆ ಕಂಡು ಬಂದಿರುವುದರಿಂದ, 


ಕರ್ನಾಟಕ ಅಧಿನಿಯಮ 1961 ರ 17ರ ಮೂಲಕ ತಿದ್ದುಪಡಿಯಾದ ಭೂಸ್ವಾಧೀನ ಅಧಿನಿಯಮ 1894 (ಕೇಂದ್ರ) ಅಧಿನಿಯಮ ಸಂಖ್ಯೆ 1984ರ 4ನೇ ಪ್ರಕರಣ 


ಅದಕ್ಕೆ ಸಂಬಂಧಪಟ್ಟ ಎಲ್ಲರಿಗೂ ಈ ಬಗ್ಗೆ ಈ ಮೂಲಕ ನೋಟೀಸುಗಳನ್ನು ಕೊಡಲಾಗಿದೆ 


ನೇ ಉಪಪ್ರಕರಣದ ಉಪಬಂಧಗಳ ಅನುಸಾರವಾಗಿ 
ಊ 


(1) 
ಗೂ ಕರ್ನಾಟಕ ಸರ್ಕಾರದ ಅಧಿನಿಯಮ 4(2)ನೇ ಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಲು ಸಹಾಯಕ 


ಆಯುಕ್ತರು, ಚಿತ್ರದುರ್ಗ ಇವರ ಸಿಬ್ಬಂದಿ ಹಾಗೂ ಕೆಲಸಗಾರರಿಗೆ ಈ ಮೂಲಕ ಅಧಿಕಾರ ನೀಡಿರುತ್ತೆ. 


ಭಾಗ ೬ ಕರ್ನಾಟಕ ರಾಜ್ಲಪತ್ತ ಗುರುವಾರ, ಮಾರ್ಚ್‌ ೨೦, ೨೦೧೪ ೩೩೯ 


ಬಳಳ ಅ. 





ಸದರಿ ಅಧಿನಿಯಮದ 3(ಸ) ಪ್ರಕರಣದ ಮೇರೆಗೆ ಕರ್ನಾಟಕ ಸರ್ಕಾರದ ಅಧಿನಿಯಮದ ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ ಕಾರ್ಯಗಳನ್ನು ನಿರ್ವಹಿಸಲು ಸಹಾಯಕ 
ಚಿತ್ರದುರ್ಗ ಉಪ-ವಿಭಾಗ, ಚಿತ್ರದಮರ್‌ಗ ಇವರನ್ನು ನೇಮಕ ಮಾ ಮ A 


G 


ಯುಕ್ಕರು, ಸಹಾಯಕ ಆಯುಕ್ತರ ಕಛೇರಿ, 


ಸದರಿ ಜಮೀನಿನಲ್ಲಿ ಆಸಕ್ತಿಯುಳ್ಳ ಯಾರೊಬ್ಬ ವ್ಯಕ್ತಿಯು ಹ ಮ ೬... ಅಂತಹ ಆಕ್ಷೇಪಣೆಗಳನ್ನು ಈ ಅಧಿಸೂಚನೆಯು ಪ್ರಕಟವಾದ 30 ದಿನಗಳ ಒಳಗಾಗಿ 1991ನೇ ಸಾಲಿನ ಕರ್ನಾಟಕ 
ಅಧಿನಿಯಮ 33ರಲ್ಲಿ ತಿದ್ದುಪಡಿಯಾದ 1894ನೇ ಸಾಲಿನ ಭೂ ಸಂಗ್ರಹಣಾ ಅಧಿನಿಯಮ 3(ಸಿ) ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ ಪ್ರಶಾಸನ ಕಾರ್ಯಗಳನ್ನು ನಿರ್ವಹಿಸಲು ಕರ್ನಾಟಕ ಸರ್ಕಾರವು ನೇಮಕ ಮಾಡಲಾದ 
ಸಹಾಯಕ ಆಯುಕ್ತರು ,ಸಹಾಯಕ ಆಯುಕ್ತರ ಕಛೇರಿ, ಚಿತ್ರದುರ್ಗ ಬಾಗೆ ps ದುರ್ಗ, ರವರಿಗೆ ಲಿಖಿತ ಮೂಲಕ ಸಲ್ಲಿಸತಕ್ಕದ್ದು. ಕರ್ನಾಟಕ ಸರ್ಕಾರದ ಅಧಿಸೂಚನೆ LAQ/CR/34/2013-14ನ್ನು ನೋಡಿ, 


ಸದರಿ ಜಮೀನಿನ ಅಧಿಕೃತ ಸಂಗ್ರಹಣೆಗಾಗಿ ನಿಯೋಜಿಸಲ್ಪಟ್ಟ ಮೋಜಿಣಿದಾರರ ಅಥವಾ ಬೇರೆ ವ್ಯಕ್ತಿಗಳಿಗೆ ಅಡಚಣೆವುಂಟು ಮಾಡುವುದಾಗಲೀ ಅಥವಾ ಅತಿಕ್ರಮಿಸುವುದಾಗಲೀ ಮಾಡಬಾರದೆಂದು ಸದರಿ ಜಮೀನಿನಲ್ಲಿ 
ಸಕ್ಕಿಯುಳ್ಳ ಎಲ್ಲರಿಗೂ ಈ ಮೂಲಕ ಎಚ್ಚರಿಕೆ ಕೊಡಲಾಗಿದೆ. ಸದರಿ ಜಮೀನಿನ ವಿಲೇವಾರಿಗಾಗಿ ಮಾರಾಟ ಗುತ್ತಿಗೆ, ಅಡಮಾನ, ಹಸ್ತಾಂತರಣ, ವಿನಿಮಯ ಅಥವಾ ಇನ್ನಾವುದೇ ರೀತಿಯ ಒಪ್ಪಂದಗಳನ್ನು ಅಥವಾ ಯಾವೊಂದು 


ವೆಚ್ಚವು ಅಭಿವೃದ್ಧಿಗಳನ್ನು ಈ ಅಧಿಸೂಚನೆಯು ಪ್ರಕಟವಾದ ನಂತರ ಜಿಲ್ಲಾಧಿಕಾರಿಗಳು, 0೧118೦೮0೦೩ ಜಿಲ್ಲೆ ರವರ ಮಂಜೂರಾತಿಯನ್ನು ಪ ಡೆಯದೇ ಮಾಡಿದ ಪಕ್ಷದಲ್ಲಿ ಅಂತಿಮವಾಗಿ ಅಧಿಕೃತ ಸಂಗ್ರಹಣೆಗಾಗಿ ಮಾಡಲಾದ 
ಅಂತಹ ಭಾಗಗಳಿಗೆ ಪರಿಹಾರ ಧನವನ್ನು ನಿರ್ಧರಿಸುವ ಅಧಿಕಾರಿಯಿಂದ ಸದರಿ ಅಧಿನಿಯಮ 24ನೇ ಪ್ರಕರಣ 7ನೇ ಖಂಡದ ಮೇರೆಗೆ ಉಪೇಕ್ಷಿಸಲಾಗುವುದು. 


[Cs 


ಸದರಿ ಜಮೀನಿನ ಒಂದು ಕರಡು ನಕ್ಷೆಯನ್ನು ಸಹಾಯಕ ಆಯುಕ್ತರು ಸಹಾಯಕ ಆಯುಕ್ತರ ಕಛೇರಿ, ಚಿತ್ರದುರ್ಗ ಉಪ-ವಿಭಾಗ, ಇವರ ಕಾರ್ಯಾಲಯದಲ್ಲಿ ಪರಿಶೀಲನೆಗಾಗಿ ಇಡಲಾಗಿದೆ. 





















































4 '` ಅನುಸೂಚಿ 
ಜಿಲ್ಲೆ : Chitradurga ತಾಲ್ಲೂಕು : (ಗರ್ಗ ಹೋಬಳಿ : ಐಮಂಗಲ ಗ್ರಾಮ : ಪಾಲವ್ವನಹಳ್ಳಿ 
Agricultural 
ಚಕ್ಕು ಬಂದಿ ಭೂ ಸ್ವಾಧೀನ ವಿವರ 
ಕ್ರ.ಸ. ಖಾತೆದಾರರ ಹೆಸರು ಸಾಗುವಳಿದಾರರು | ಸರ್ವೆನಂ ತರಹೆ 
ಉತ್ತರ ಪೂರ್ವ ದಕ್ಷಿಣ ಪಶ್ಚಿಮ ವಿಸ್ತೀರ್ಣ ಮೌಲ್ಯ 
1 /ಕೃಷ್ಣಪ್ಪ/ಕಸ್ತೂರಿ ರಂಗಪ್ಪ 16/*/2A | ಖುಷ್ಕಿ ರಿ.ಸ.ನಂ.21 ರಿ.ಸ.ನಂ.22 ರಿ.ಸ.ನಂ.16 ರಿ.ಸ.ನಂ.16/2 0.08.00.00 0.16 
0.08.00.00 
2 |ಹೊರಕೇರಪ್ಪ/ರಂಗಪ್ಪ 16/*/2B | ಖುಷ್ಕಿ ರಿ.ಸ.ನಂ.21 ರಿ.ಸ.ನಂ.22 ರಿ.ಸ.ನಂ.16/2 ರಿ.ಸ.ನಂ.16/2 4.00.00.00 3.16 
4.00.00.00 
3 |ರಾಮರಂಗಪ್ಪ/ಕಸ್ಮೂರಪ್ಪ 16/*/2C ಖುಷ್ಕಿ ರಿ.ಸ.ನಂ.21 ರಿ.ಸ.ನಂ.22 ರಿ.ಸ.ನಂ.16/2 ರಿ.ಸ.ನಂ.16/2 0.13.00.00 0.26 
ಶಿವಣ್ಣ/ಕಸೂೂರಪ್ಪ Joint Owner 
0.13.00.00 
4 |ರಾಮಚಂದ್ರಪ್ಪ/ರಂಗಪ್ಪ 18/*/* ಖುಷ್ಕಿ ರಿ.ಸ.ನಂ.20 ರಿ.ಸ.ನಂ.19 ಉಳಿಕೆ ರಿ.ಸ.ನಂ.18 ಉಳಿಕೆ ರಿ.ಸ.ನಂ.18 2.10.00.00 1.78 
ಜಿ.ಎಂ.ಗಾಯಿತ್ರಮ್ಮ/ Joint Owner 
ಲೇ.ಮೂಡ್ಲಗಿರಿಯಪ್ಪ 
2.10.00.00 


























































































































ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೦, ೨೦೧೪ ಭಾಗ ೬ 
ಚಕ್ಕು ಬಂದಿ ಭೂ ಸ್ವಾಧೀನ ವಿವರ 
ಕ್ರ.ಸ. ಖಾತೆದಾರರ ಹೆಸರು ಸಾಗುವಳಿದಾರರು | ಸರ್ವೆನಂ 
ಉತ್ತರ ಪೂರ್ವ ದಕ್ಷಿಣ ಪಶ್ಚಿಮ ವಿಸ್ತೀರ್ಣ ಮೌಲ್ಯ 
ರಾಮಚಂದ್ರಪ್ಪ! 19/*/0 ರಿ.ಸ.ನಂ.20 ರಿ.ಸ.ನಂ.21 ರಿ.ಸ.ನಂ,19 ರ ಉಳಿಕೆ | ರಿ.ಸನಂ ಲು ಮತ 9.15.00.00 8.44 
19ರ ಉಳಿ 

ಜಿ.ಎಂ.ಗಾಯಿತ್ರಮ್ಮ/ Joint Owner 
ಲೇ.ಮೂಡ್ಲಗಿರಿಯಪ್ಪ 

9.15.00.00 
ರಾಮಚಂದ್ರಪ್ಪ/ರಂಗಪ್ಪ 21/1/0 ರಿ.ಸ.ನಂ.21 ರಿ,ಸ.ನಂ,21 ರ ಉಳಿಕೆ ರಿ.ಸ.ನಂ,16 ರಿ.ಸ.ನಂ.19 ರ ಉಳಿಕೆ 5.35.00.00 4.99 
ಜಿ.ಎಂ.ಗಾಯಿತ್ರಮ್ಮ/ಲೇ.ಮೂಡ್ನಗಿ Joint Owner 
ರಿಯಪ್ಪ 

5.35.00.00 
ಎ.ಪನಿಕುಮಾರ್‌/ಸುಧಾಕರ್‌ 22113 ರಿ.ಸ.ನಂ.22/3 ರಿ.ಸ.ನಂ.22/3 ರಿ.ಸ.ನಂ.22/4 ರಿ.ಸ.ನಂ.21 0.03.00.00 0.05 

0.03.00.00 
ಎಂ.ಕೆ.ಶಂಕರಮೂರ್ತಿ/ 26/*1* ರಿ.ಸ.ನಂ.25 |ರಿಸ.ನಂ.26ರ ಉಳಿಕೆ |G¥Ac'sAUA¢UPAj|ರಿ.ಸ.ನಂ.26 ರ ಉಳಿಕೆ | 3.28.00.00 2.74 
ಲೇ.ಕಸ್ಕೂರಪ್ಪ ರಿ.ಸ.ನಂ.27 

3.28.00.00 
T.P.ಅನೂಪ್‌/T.$S.ಪ್ರಭುದೇವಪ್ಪ 47/*/1 ರಿ.ಸ.ನಂ.48 ರಿ.ಸ್ನನಂ,47/1 ರಿ.ಸ.ನಂ.47/2 ರಿ.ಸ.ನಂ.48 0.02.00.00 0.04 
T.P.ಅಭಿಷೇಕ್‌/T.S.ಪ್ರಭುದೇವಪ್ಪ Joint Owner 
ಗಿರಿ.ಎಂ.ಜಾನಕಲ್‌/ Joint Owner 
G.S. ಮಂಜುನಾಥ್‌ 

0.02.00.00 
T.P.ಅನೂಪ್‌!T.S.ಪ್ರಭುದೇವಪ್ಪ 47/12 ರಿ.ಸ.ನಂ.48 ರಿ.ಸ.ನಂ.4712 ಗ್ರಾಮದ ಗಡಿ ರಿ.ಸ.ನಂ.47/2 1.22.00.00 1.15 
T.P.ಅಭಿಷೇಕ್‌/T.S.ಪ್ರಭುದೇವಪ Joint Owner 
ಗಿರಿ.ಎಂ.ಜಾನ Ad Joint Owner 
G.S. ಮಂಜುನಾಥ್‌ 

1.22.00.00 
















































































ಭಾಗ ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೦, ೨೦೧೪ ೩೪೧ 
ಚಕ್ಕು ಬಂದಿ ಭೂ ಸ್ವಾಧೀನ ವಿವರ 
ಕ್ರ.ಸ. ಖಾತೆದಾರರ ಹೆಸರು ಸಾಗುವಳಿದಾರರು | ಸರ್ವೆನಂ ತರಹೆ 
ಉತ್ತರ ಪೂರ್ವ ದಕ್ಷಿಣ ಪಶ್ಚಿಮ ವಿಸ್ತೀರ್ಣ ಮೌಲ್ಯ 
11 |ಗೋವಿಂದಪ್ಪ /ಚನ್ನಪ್ಪ 48/*/1P1 ಖುಷ್ಕಿ ರಿ.ಸ.ನಂ.50 ರಿ.ಸ.ನಂ.48/1 ರ ರಿ.ಸ.ನಂ.48/2ಎ ರಿ.ಸ.ನಂ.48/1 ರ 1.39.00.00 1.46 
1.39.00.00 
12 |ಹೆಚ್‌.ಪಿ. ಮಹಂತೇಶ್‌ /ಪೋರಪ್ಪ 48/*/2A ಖುಷ್ಕಿ | ರಿ.ಸ.ನಂ.48/1 ರಿ.ಸ.ನಂ.48/2ಎ ರಿ.ಸ.ನಂ.48/2ಎ ರಿ.ಸ.ನಂ.48/2 1.35.00.00 1.39 
1.35.00.00 
13 |ಜಿ.ಶಾಂತರೆಡ್ಡಿ/ಗೋವಿಂದಪ್ಪ 50/*/2 ಖುಷ್ಕಿ | ರಿ.ಸನಂ.50/1 | ರಿ.ಸ.ನಂ.48, 50/2 ರ| ರಿ.ಸ.ನಂ.48 ರ ಪೈಕಿ ರಿ.ಸ.ನಂ.50/2 0.30.00.00 0.47 
ಉಳಿಕೆ 
0.30.00.00 
14 |ನರಸಿಂಹಪ್ಪ/ತಿಮ್ಮಪ್ಪ 52/*/2AP1] ಖುಷ್ಕಿ | ರಿ.ಸ.ನಂ.52/2ಬಿ ರಿ.ಸ.ನಂ.53 ರಿ.ಸ.ನಂ.53 ರಿ.ಸ.ನಂ.52/2ಎ 0.09.00.00 0.07 
0.09.00.00 
15 |ಗೌರಮ್ಮ/ಲೇನಿಂಗಪ್ಪ 52/*/2B ಖುಷ್ಕಿ ರಿ.ಸ.ನಂ.54 ರಿ.ಸ.ನಂ.53 ರಿ.ಸ.ನಂ.52/2ಎ ರಿ.ಸ.ನಂ.52/2ಬಿ 0.38.00.00 0.03 
ಹೆಚ್‌.ಎನ್‌.ಮಲ್ಲಿಕಾರ್ಜುನಪ್ಪ/ Joint Owner 
ಲೇ.ನಿಂಗಪ್ಪ 
ಶ್ರೀಶೈಲಕುಮಾರ್‌/ Joint Owner 
ಹೆಚ್‌.ಎನ್‌.ಮಲ್ಲಿಕಾರ್ಜುನಪ್ಪ 
0.38.00.00 
16 |ಜಿ.ಎಂ.ಗಾಯಿತ್ರಮ್ಮ/ 53/*/* ಖುಷ್ಕಿ ರಿ.ಸೃನಂ.54 ರಿ.ಸ.ನಂ.53 ರ ಉಳಿಕೆ ರಿ.ಸ.ನಂ.50 ರಿ.ಸ.ನಂ.53 ಉಳಿಕೆ 2.04.00.00 0.78 
ಎಂ.ಆರ್‌. ಮೂಡ್ಲಗಿರಿಯಪ್ಪ ಪ್ರದೇಶ 
2.04.00.00 
17 |ಬಂದಮ್ಮ!ಲೇ ಎಸ್‌ ಚನ್ನಪ್ಪ 54/*/2P1 | ಖುಷ್ಕಿ ರಿ.ಸ.ನಂ.27 ರಿ.ಸ.ನಂ.54/2 ರ ರಿ.ಸ.ನಂ.54/3 ರಿ.ಸ.ನಂ.54/ 3.30.00.00 2.18 
ಉಳಿಕೆ 2ಎಪ್ಪೆಕಿ 
3.30.00.00 








































































































೩೪೨ ಕರ್ನಾಟಕ ರಾಜ್ಯಪ ಪತ್ರ, ಗುರುವಾರ, ಮಾರ್ಚ್‌ ೨೦, ೨೦೧೪ ಭಾಗ ೬ 
ಚಕ್ಕು ಬಂದಿ ಭೂ ಸ್ವಾಧೀನ ವಿವರ 
ಕ್ರ.ಸ ಖಾತೆದಾರರ ಹೆಸರು ಸಾಗುವಳಿದಾರರು | ಸರ್ವೆನಂ ತರಹೆ 
ಉತ್ತರ ಪೂರ್ವ ದಕ್ಷಿಣ ಪಶ್ಚಿಮ ವಿಸ್ತೀರ್ಣ ಮೌಲ್ಯ 
18 |ವೆಂಕಟೇಶ್‌/ಲೇಟ್‌ ಎ ಪಿ ತೋಪಣ್ಣ 541*/3 ಖುಷ್ಕಿ | ರಿ.ಸ.ನಂ.54/2 ರಿ.ಸ.ನಂ.54/3 ರ ರಿ.ಸ.ನಂ.52, 53 ರಿ.ಸ.ನಂ.54/3 ರ 1.30.00.00 1.02 
ಉಳಿಕೆ ಉಳಿದ ಪ್ರದೇಶ 
ಎಪಿ ಶ್ರೀ ನಿವಾಸ/ಲೇಟ್‌ ಪುಟ್ಟಪ್ಪ Joint Owner 
ಚಿಕ್ಕಮ್ಮ/ಲೇಟ್‌ ಪುಟ್ಟಪ್ಪ Joint Owner 
ಎ ಪಿ ಮಹೇಶ್ವರಪ್ಪ/ಲೇಟ್‌ Joint Owner 
ಎಪಿ ರಾಜ ಕುಮಾರ್‌/ಲೇಟ್‌ Joint Owner 
ಪ ಪ್ರಕಾಶ್‌/ಲೇಟ್‌ ಪುಟ್ಟಪ್ಪ Joint Owner 
ಪಿ ಸುಜಾತ/ಲೇಟ್‌ ಪುಟ್ಟಪ್ಪ Joint Owner 
ಸುನಂದಮ್ಮ ಲೇಟ್‌ ಪುಟ್ಟಪ್ಪ Joint Owner 
ಸುಶೀಲಮ್ಮ /ಲೇಟ್‌ ಅಂಚೆ ರಾಮಪ Joint Owner 
1.30.00.00 
19 ಷಾಹೀನಾ /ಎಂ.ಬಿ.ಬಾಷಾಸಾಬ್‌ 25/%/1 ಖುಷ್ಕಿ | ರಿ.ಸ.ನಂ.25/1 ರಿ.ಸ.ನಂ.25/1 ರಿ.ಸ.ನಂ.25/2 ರಿ.ಸ.ನಂ.15 1.25.00.00 1.54 
1.25.00.00 
20 |ಎಂ.ಬಿ.ಬಾಷಾಸಾಬ್‌ / 25/12 ಖುಷ್ಕಿ | ರಿ.ಸ.ನಂ22/1, ರಿ.ಸ.ನಂ.25/2 ರಿ.ಸ.ನಂ.25/2 ರಿ.ಸ.ನಂ.25/2 0.24.00.00 0.57 
ಮಜೀದ್‌ಸಾಬ್‌ 
0.24.00.00 
21 |ಜಾರುಗೊಂಡ್ಲ ಕಿರಣ್‌ 15/*/2 ಖುಷ್ಕಿ ರಿ.ಸ.ನಂ.22 ರಿ.ಸ.ನಂ,15/1 ರಿ.ಸ.ನಂ.15/2 ಉಳಿಕೆ ರಿ.ಸ.ನಂ.15/3 1.34.00.00 1.85 
ಕುಮಾರ್‌/ಆ ಅಚ್ಯುತ ಪ್ರದೇಶ 
ಸೀತಾರಾಮರಾವ್‌- ಭೂ.ಪ 
1.34.00.00 
22 |ಚಾರು ಗೊಂಡ್ಲ ಕಿರಣ್‌ 15/*/3 ಖುಷ್ಕಿ ರಿ.ಸ.ನಂ.22 ರಿ.ಸ.ನಂ.15/3 ರ ರಿ.ಸ.ನಂ.15/3 ರಿ.ಸ.ನಂ.16 1.30.00.00 1.75 
ಕುಮಾ ನಾರ್‌/ಅಚ್ಯುತ ಉಲಿಕೆ 
ಸೀತಾರಾಮರಾವ್‌- ಭೂ.ಪ 
1.30.00.00 


































































































ಭಾಗ ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೦, ೨೦೧೪ ೩೪೩ 
ಚಕ್ಕು ಬಂದಿ ಭೂ ಸ್ವಾಧೀನ ವಿವರ 
ಕ್ರ.ಸ. ಖಾತೆದಾರರ ಹೆಸರು ಸಾಗುವಳಿದಾರರು | ಸರ್ವೆನಂ ತರಹೆ 
ಉತ್ತರ ಪೂರ್ವ ದಕ್ಷಿಣ ಪಶ್ಚಿಮ ವಿಸ್ತೀರ್ಣ ಮೌಲ್ಯ 
23 ಚಾರು ಗೊಂಡ್ಲ ಕಿರಣ್‌ 15/*/1 ಖುಷ್ಕಿ ರಿ.ಸ.ನಂ.22 15/1 ರಿ.ಸ.ನಂ.15/1 ರಿ.ಸ.ನಂ.15/2 3.09.00.00 3.23 
ಕುಮಾರ್‌/ಅಚ್ಯುತ ಸೀತಾ 
ರಾಮರಾವ್‌- ಭೂ.ಪ 
3.09.00.00 
24 |ಡಿ.ಎ.ಶ್ರೀನಿವಾಸಮೂರ್ತಿ/ಅನಂತರಾ 20/*/2 ಖುಷ್ಕಿ ರಿ.ಸ.ನಂ.20/4 ರಿ.ಸ.ನಂ.20/2 ರಿ.ಸೃನಂ.19 ರಿ.ಸ.ನಂ.20/6 1.00.00.00 0.69 
ಮಶರ್ಮ 
1.00.00.00 
25 ಸೋಮಶೇಖರ ಬಿನ್‌ ಗಾಳಿರುದ್ರಪ್ಪ . 20/13 ಖುಷ್ಕಿ ರಿ.ಸ.ನಂ.20/4 ರಿ.ಸ.ನಂ,20/6 ರಿ.ಸ.ನಂ.20/6 ರಿ.ಸ.ನಂ.20/3 0.28.00.00 0.48 
0.28.00.00 
26 |ಶರಣಮ್ಮ /ಮಹಾಲಿಂಗಪ್ಪ 20/*/4 ಖುಷ್ಕಿ | ರಿಸನಂ.ದೊಡ್ಡ | ರಿ.ಸ.ನಂ.20/4 ರ ರಿ.ಸ.ನಂ.20/2 3, 6 ರಿ.ಸ.ನಂ.20/4 ರ 5.00.00.00 3.45 
ಸಿದ್ದವ್ವನಹಳ್ಳಿ ಉಳಿಕೆ ಉಳಿಕೆ 
ಗಡಿ 
5.00.00.00 
27 ಮಹಂತೇಶ್‌ /ಲೇಟ್‌.ಗಾಳಿ ತಿಪ್ಪಣ್ಣ 20/15 ಖುಷ್ಕಿ ರಿ.ಸ.ನಂ.20/4 ರಿ.ಸ.ನಂ,20/4 ರಿ.ಸ.ನಂ.20/3 ರಿ.ಸ.ನಂ.10 0.18.00.00 0.31 
0.18.00.00 
28 ವದಮಬಾಯಿ /ಲೇ.ವರದಿಚಂದ್‌ 27/%/1 ಖುಷ್ಕಿ ರಿ.ಸ.ನಂ.22 ರಿ.ಸ.ನಂ,27/1 ರಿ.ಸನಂ.51 ರಿ.ಸ.ನಂ.27/3 0.09.00.00 0.21 
0.09.00.00 
29 |ಜಾಸ್ಟಿ ರಮೇಶ್‌ 22/15 ಖುಷ್ಕಿ ರಿ.ಸ.ನಂ.22 ರಿ.ಸ.ನಂ.22/5 ರಿ.ಸ.ನಂ.15 ರಿ.ಸ.ನಂ.16 2.26.00.00 1.67 
ಕುಮಾರ್‌/ಲೇ.ವೆಂಕಟರಾವ್‌ 
2.26.00.00 
30 |ಜಾಸ್ಟಿ ರಮೇಶ್‌ 22/17 ಖುಷ್ಕಿ ರಿ.ಸ.ನಂ.22/5 ರಿ.ಸ.ನಂ,22/7 ರಿ.ಸನಂ.15 ರಿ.ಸ.ನಂ.22/5 0.10.00.00 0.16 
ಕುಮಾರ್‌/ಲೇ.ವೆಂಕಟರಾವ್‌ 
0.10.00.00 





























Licensed to post without prepayment WPP No. 297 





R.N.l. No. KARBIL/2001/47147 POSTAL REGN. No. RNP/KA/BGS/2202/2014-16 













































































೩೪೪ ಕರ್ನಾಟಕ ರಾಜ್ಯಪ ಪತ್ರ, ಗುರುವಾರ, ಮಾರ್ಚ್‌ ೨೦, ೨೦೧೪ ಭಾಗ ೬ 
ಚಕ್ಕು ಬಂದಿ ಭೂ ಸ್ವಾಧೀನ ವಿವರ 
ಕ್ರ.ಸ ಖಾತೆದಾರರ ಹೆಸರು ಸಾಗುವಳಿದಾರರು | ಸರ್ವೆನಂ 
ಉತ್ತರ ಪೂರ್ವ ದಕ್ಷಿಣ ಪಶ್ಚಿಮ ವಿಸ್ತೀರ್ಣ ಮೌಲ್ಯ 
91 |ಜಾಸ್ಟಿ ರಮೇಶ್‌ 22/*/4 ರಿ.ಸ.ನಂ.12/3 ರಿ.ಸ.ನಂ.28/4 ರಿ.ಸ.ನಂ.22/5 ರಿ.ಸ.ನಂ.16 1.00.00.00 0.63 
ಕುಮಾರ್‌/ಲೇ.ವೆಂಕಟರಾವ್‌ 
1.00.00.00 
32 /ಡಿ.ವೀರಭದ್ರಪ್ಪ /ದೊಡ್ಡಪ್ಪ 27/13 ರಿ.ಸ.ನಂ.26 ರಿ.ಸ.ನಂ.27/1 ರಿ.ಸ.ನಂ.54 ರಿ.ಸ.ನಂ.27/3 2.10.00.00 2.14 
ಜಿ.ವಿ.ಹರೀಶ್‌ /ಡಿ,.ವೀರಭದ್ರಪ್ಪ Joint Owner 
2.10.00.00 
33 |ತಿಮ್ಮಾರೆಡ್ಡಿ [ಹನುಮಂತಪ್ಪ 50/*/1 ರಿ.ಸ.ನಂ.53 ರಿ.ಸ.ನಂ.50/1 ರ ರಿ.ಸ.ನಂ.51/2 ರಿ.ಸ.ನಂ.50/1 ರ 5.30.00.00 3.62 
ಉಳಿಕೆ ಉಳಿಕೆ 
5.30.00.00 
34 |ಡಿ.ಎ.ಚಂದ್ರಶೇಖರ್‌/ 20/*16 ರಿ.ಸ.ನಂ.20/3 ರಿ.ಸ.ನಂ.20/2 ರಿ.ಸ.ನಂ.18 ರಿ.ಸ.ನಂ.20/6 2.20.00.00 1.73 
ಅನಂತರಾಮಶರ್ಮ 
2.20.00.00 
Village Extents: 71.24.00.00 
Agricultural Total Extents: 71.24.00.00 
DESIGNATION : ಸಹಾಯಕ ಆಯುಕ್ಕರು ಜಿಲ್ಲಾಧಿಕಾರಿಗಳು 
LAOCIRCLE : ಸಹಾಯಕ ಆಯುಕ್ತರ ಕಛೇರಿ, ಚಿತ್ರದುರ್ಗ ಉಪ-ವಿಭಾಗ Chitradurga ಜಿಲ್ಲೆ. 
LAOLOCATION : ಚಿತ್ರದುರ್ಗ 
PR-51 
50-5 | 








ಮುದ್ರಕರು ಹಾಗೂ ಪ್ರಕಾಶಕರು:- ಸ೦ಕಲನಾಧಿಕಾರಿಗಳು, 


ಕರ್ನಾಟಕ ರಾಜ್ಯಪತ್ರ, ಸರ್ಕಾರಿ ಕೇಂದ್ರ ಮುದ್ರಣಾಲಯ, ಬೆ೦ಗಳೂರು-59 





